ಕರ್ನಾಟಕ ಪಧಾನ ಪರಿಷತ್ತು . 


| ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


1084 


ಸದಸ್ಯರ ಹೆಸರು 


| ಶ್ರೀ ಎಸ್‌.ಎಲ್‌. ಭೋಜೇಗೌಡ (ಶಿಕ್ಷಕರ ಕ್ಷೇತ್ರ) 


| ಉತ್ತರಿಸಬೇಕಾದ ದಿನಾಂಕ 


29.09.2020. 


| ಉತ್ತರಿಸುವ ಸಚಿವರು 


| ಗಣಿ ಮತ್ತು ಭೂವಿಜ್ಞಾನ ಸಚಿವರು 


ಪ್ರಶ್ನೆ 


ಉತ್ತರ 


ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯಲ್ಲಿ 
ಕರ್ತವ್ಯ ನಿರ್ವಹಿಸುತ್ತಿರುವ ಕಾರ್ಮಿಕರ ಸಂಖ್ಯೆ 
ಕೆಳಗಿರುವ 
ಕಾರ್ಮಿಕರ ಸಂಖ್ಯೆ ಎಷ್ಟು; (ಜಿಲ್ಲಾವಾರು 
ವಿವರ ನೀಡುವುದು) 


ಎಷ್ಟು; ಬಡತನ ರೇಖೆಗಿಂತ 


ಗಣಿ ಮತ್ತು ಭೂವಿಜ್ಞಾನ: ಇಲಾಖೆಯಲ್ಲಿ | 
ಕರ್ತವ್ಯ ನಿರ್ವಹಿಸುತ್ತಿರುವವರು 
ಮೌಕರರಾಗಿರುವುದರಿಂದ ಬಡತನ 
ಕೆಳಗಿರುವುದಿಲ್ಲ. 


ಸರ್ಕಾರಿ 
ರೇಖೆಗಿಂತ 


ಕಾರ್ಮಿಕರಿಗೆ ತಿಂಗಳಿಗೆ ಸರಿಯಾಗಿ ವೇತನವು 
ದೊರೆಯದಿರುವುದು 'ಸರ್ಕಾರದ ಗಮನಕ್ಕೆ 


ಅಧಿಕಾರಿಗಳಿಗೆ ಸರ್ಕಾರದ ವತಿಯಿಂದ ನೀಡಿದ 
ನಿರ್ದೇಶನಗಳೇನು; 


ಬಂದಿದೆಯೆನ ಇದರಿಂದ ಕಾರ್ಮಿಕರಿಗೆ ಜೀವನ |:: 


ನಡೆಸಲು ಕಷ್ಟವಾಗುವುದಿಲ್ಲವೇ; ಈ ಬಗ್ಗೆ | 


ಅನ್ವಯಿಸುವುದಿಲ್ಲ. 


ಕಾರ್ಮಿಕರಿಗೆ ಸರಿಯಾದ ಸಮಯಕ್ಕೆ ವೇತನ 
ದೊರಕಿಸಿಕೊಡಲು ಸರ್ಕಾರ ಕೈಗೊಂಡಿರುವ 


ಉದ್ಭವಿಸುವುದಿಲ್ಲ. 


ಕ್ರಮಗಳಾವುವು? (ವಿವರ ನೀಡುವುದು). 


೨೭. ಸಂಖ್ಯೇ: ಸಿಬಿ 123 ಎಂಜಿಎಸ್‌ 2020: KN 


(ಸಿ.ಸಿ. ಪಾಟೀಲ) 
ಗಣಿ ಮತ್ತು ಭೂವಿಜ್ಞಾನ ಸೆಚಿಪರು 


